ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಪರಿಶಿಷ್ಠ ಜಾತಿ / ಪರಿಶಿಷ್ಠ ಪಂಗಡಗಳಿಗೆ ಕೈಗಾರಿಕಾ ಮಂಡಳಿ ವತಿಯಿಂದ ಜಮೀನು ಮಂಜೂರಾತಿ ಬಗ್ಗೆ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು):- 
326 (543) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಇತ್ತೀಚೆಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ ವತಿಯಿಂದ ಪರಿಶಿಷ್ಠ ಜಾತಿ/ಪರಿಶಿಷ್ಟ ಪಂಗಡಗಳಿಗೆ ಮಂಜೂರು 
ಮಾಡಲಾದ ನಿವೇಶನ, ಜಮೀನುಗಳಿಗೆ ಅರ್ಧ ಭಾಗದಷ್ಟು ಸಹಾಯಧನ ನೀಡುವ ಕಾರ್ಯಕ್ರಮ ಇದೆಯೇ; 
(ಆ) ಈ ರಿಯಾಯಿತಿಯನ್ನು ಯಾವ ದಿನಾಂಕದಿಂದ ನೀಡಲಾಗುತ್ತಿದೆ; ಇದುವರೆವಿಗೂ ರಿಯಾಯಿತಿ ಪಡೆದಿರುವವರ ಸಂಖ್ಯೆ ಎಷ್ಟು; 
(ಮಾಹಿತಿ ಒದಗಿಸುವುದು) 
(ಇ) ಈ ನಿಟ್ಟಿನಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ನೀಡಬೇಕಾದ ಸಹಾಯಧನದ ಬಾಕಿ ಮೊತ್ತ ಎಷ್ಟು; ಯಾವ 


ಯಾವ ಫಲಾನುಭವಿಗಳಿಗೆ ರಿಯಾಯಿತಿ ನೀಡಲು ಬಾಕಿ ಇದೆ? (ಮಾಹಿತಿ ನೀಡುವುದು) 


